ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖೆ 
ಸದಸ್ಯರ ಹೆಸರು 


ಕರ್ನಾಟಿಕ ವಿಧಾನ ಪರಿಷತ್ತು 


ಉತರಿಸಬೇಕಾದ ದಿನಾ೦ಕ 14.12.2021 


q 267 . 
ಶ್ರೀ ಸಿ.ಎಂ. ಇಬ್ರಾಹಿಂ 


(ವಿಧಾನ ಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸುವ ಸಚಿವರು 


ಗಣಿ ಮತ್ತು ಭೂವಿಜ್ಞಾನ ಹಾಗೂ ಮಹಿಳಾ 


ಪು ಶ್ನೆ 


ಮತ್ತು ಮಕ್ಕಳ ಅಭಿವೃದ್ದಿ ಮತ್ತು 
ವಿಕಲಚೇತನರ, ಹಿರಿಯ ವಾಗರಿಕರ 
ಸಬಲೀತರಣ ಸಚಿವರು. 

& ಉತ್ತರ 


ಹಾಗೂ ಜೀವನ ನಿರ್ವಹಣೆಗೆ 
ಕನಿಷ್ಟ ವೇತನ ನೀಡುವ ಬಗ್ಗೆ 
ಸರ್ಕಾರವು 
ಮಾರ್ಗಸೂಚಿಯನ್ನು 
ರೂಪಿಸಿದೆಯೇ; 
(ರೂಪಿಸಿದ್ದಲ್ಲಿ, 
ಒದಗಿಸುವುದು) 


ವಿವರ 


ರಾಜ್ಯದಲ್ಲಿ ಎಷ್ಟು | ರಾಜ್ಯದಲ್ಲಿ ನಿರ್ದಿಷ್ಟ ಉಪಖವಿಜಗಳ ಗಣಿಗಾರಿಕೆಗಾಗಿ 
ಕಲ್ಲುಕ್ಕಾರಿಗಳಿಗೆ 581 ಕಲ್ಲುಗಣಿ ಗುತ್ತಿಗೆಗಳನ್ನು 3090.25 ಎಕರೆ 
ಪರವಾನಿಗೆಯನ್ನು ಪ್ರದೇಶದಲ್ಲಿ ಹಾಗೂ ನಿರ್ದಿಷ್ಟವಲ್ಲದ 
ನೀಡಲಾಗಿದೆ; (ಜಿಲ್ಲಾವಾರು | ಉಪಖನಿಜಗಳ ಗಣಿಗಾರಿಕೆಗಾಗಿ 2940 ಗುತ್ತಿಗೆಗಳನ್ನು 
ಮಾಹಿತಿ ನೀಡುವುದು) 1295802 ಎಕರೆ ಪ್ರದೇಶದಲ್ಲಿ ಮಂಜೂರು 
ಮಾಡಲಾಗಿರುತ್ತದೆ. 
ವಿವರಗಳನ್ನು ಅನು ಬಂಧ-1ರಲ್ಲಿ ನೀಡಲಾಗಿದೆ. 
ಆ) | ಕಲ್ಲುಕ್ಕಾರಿಗಳಲ್ಲಿ ಕಲ್ಲು ಕ್ಕಾರಿಗಳಲ್ಲಿ ಕಾರ್ಯನಿರ್ಬಹಿಸುವ 
ಕಾರ್ಯನಿರ್ವಹಿಸುವ ಕಾರ್ಮಿಕರಿಗೆ ಕನಿಷ್ಟ ವೇತನ ಪಾವತಿಸುವುದಕ್ಕ 
ಕಾರ್ಮಿಕರ ಆರೋಗ್ಯ | ಸಂಬಂಧಿಸಿದಂತೆ “ಕಲ್ಲು ಒಡೆಯುವುದು ಮತ್ತು 


ಕಲ್ಲು ಪುಡಿ ಮಾಡುವ ಉದ್ದಿಮೆಗಳಲ್ಲಿ ಉದ್ಯೋಗ” 
ಉದ್ದಿಮೆಯನ್ನು ಕನಿಷ್ಟ ವೇತನ ಕಾಯ್ದೆ, 1948ರ 


ಅನುಸೂಚಿಯಲ್ಲಿ ಸೇರ್ಪಡೆಗೊಳಿಸಿ, 1952 ರಲ್ಲಿ 
ಪ್ರಥಮ ಬಾರಿಗೆ" ಕನಿಷ್ಟ ವೇತನ ದರಗಳನ್ನು 
ನಿಗದಿಪಡಿಸಲಾಗಿರುತ್ತದೆ ತದನಂತರ 


ವಿಯಮಾನುಸಾರ ಕಾಲಕಾಲಕ್ಕೆ ಕನಿಷ್ಠ ವೇತನ 


ದರಗಳನ್ನು ಪರಿಷ್ಕರಿಸಲಾಗುತ್ತಿದೆ. 

ಪ್ರಸ್ತುತ 2021-22ನೇ ಸಾಲಿಗೆ ಅನ್ನಯವಬಾಗುವ 
ಕನಿಷ್ಟ ವೇತನ ದರಗಳ ಪಟ್ಟಿಯನ್ನು ಅನುಬ೦ಧ-2 
ರಲ್ಲಿ ನೀಡಲಾಗಿದೆ. 


ಕಲ್ಲುಗಣಿಗಾರಿಕೆ ಪರವಾನಗಿ 
ಪಡೆಯಲು ಇರುವ 
| ಮಾನದಂಡಗಳೇನು; ಅಕ್ರಮ 
ಕಲ್ಲುಗಣಿಗಾರಿಕೆ 
ನಡೆಯುತ್ತಿರುವುದು 


ದಿನಾಂಕ 12.08.2016 ರಂದು ಕರ್ನಾಟಿಕ ಉಪಖನಿಜ 
ರಿಯಾಯಿತಿ (ತಿದ್ದುಪಡಿ) ನಿಯಮಗಳು, 2016ನ್ನು 
ಜಾರಿಗೆ ತಂದಿದ್ದ, ಸದರಿ ವನಿಯಮಗಳಂತೆ 
ಸರ್ಕಾರಿ ಜಮೀನುಗಳಲ್ಲಿ ಲಭ್ಯವಿರುವ ಉಪಖವನಿಜ 
ನಿಕ್ಷೇಪಗಳನ್ನು ಹರಾಜು ಮೂಲಕ ಮಂಜೂರು 
ಮಾಡಬೇಕಾಗಿರುತ್ತದೆ. | 


ಇ 


